ಆರಂಭಿಕ ಬಾಲ್ಯ ಶಿಕ: 
[90 


ಭವಿಷ್ಯದಲ್ಲಿನ ಸಾಧ್ಯತೆಗಳು 


ಪರಿಚಯ 

ರಾಷ್ಟ್ರೀಯ ಶಿಕ್ಷಣ ನೀತಿಯು (1೨86) ಆರು ವರ್ಷದ ಒಳಗಿರುವ 
ಆರಂಭಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು (ಇಸಿಸಿಇ) 
ಶಿಕ್ಷಣದ ಏಣಿಯ ಮೊದಲ ಹಂತವೆಂದು ಮಾತ್ರವಲ್ಲದೇ 
ಪ್ರಾಥಮಿಕ ಶಿಕ್ಷಣಕ್ಷೆ ಗಮನಾರ್ಹವಾದ ಕೊಡುಗೆಯೆಂದೂ 
ಗುರುತಿಸಿದೆ. ಶಿಶು ಅಭವೃದ್ಧಿ ದೃಷ್ಟಿಕೋನದಿಂದ ನಮೋಡಿದಾಗ, 
ಆರರಿಂದ ಎಂಟು ವರ್ಷದ ಒಳಗಿನ ಮಕ್ಷಕ ಅವಶ್ಯಕತೆಗಳು 
ಮತ್ತು ಗುಣಲಕ್ಷಣಗಳು ಅವರಿಗಿಂತ ಕಿರಿಯರಂತೆಯೇ 
ಇರುವುದರಿಂದ ಮತ್ತು ಅದೇ ರೀತಿಯ ಶೈಕ್ಷಣಿಕ 
ಬೋಧನಾ ವಿಧಾನಗಳನ್ನು ಬಯಸುವುದರಿಂದ ಶಿಕ್ಷಣದ 
ಮೊದಲ ಹಂತವಾಗಿರುವ ಇಸಿಸಿಳಯನ್ನು ಆ ವರ್ಷದ 
ವಯೋಮಾನದಲ್ಪರುವ ಮಕ್ಷಕಳ ಗುಂಪಿಗೂ ಪಿಸ್ತರಿಸಬೇಕೆಂದು 
ಜಾಗತಿಕವಾಗಿ ಪರಿಗಣಿಸಲಾಗಿದೆ. ಇಸಿಸಿಇಯನ್ನು 
ಪುಟಾಣಿ ಮಕ್ಕಆಗಾಗಿರುವ ಒಂದು ಸಂಯೋಜತ, ಸಮರದ್ರ 
ಕಾರ್ಯಕ್ರಮವನ್ನಾಗಿ ಕಾಣಲಾಗುತ್ತಿದ್ದು, ಇದು ಶೈಕ್ಷಣಿಕ 
ಅವಕಾಶಗಳು, ಪಾಲನೆ, ಆರೋಗ್ಯ ಮತ್ತು ಪೌಷ್ಟಿಕಾಹಾರದ 
ಅಂಶಗಳನ್ನು ಒಳಗೊಂಡಿದೆ. ಇಸಿಸಿಇಯ ಈ ಹಂತದಲ್ಪ 
ಮೂರು ಉಪ ಹಂತಗಳನ್ನು ಗುರುತಿಸಲಾಗಿದೆ - (ಅ) 
ಗೃಹಾಧಾರಿತ ಪ್ರಚೋದನಾ ಪರಿಸರ ಮತ್ತು ಪಾಲನೆಯ 
ಅಗತ್ಯವಿರುವ 3 ವರ್ಷ ಹಾಗೂ ಅದಕ್ಕಿಂತ ಕಿರಿಯರಿಗಾಗಿ 
ಆರಂಭಕ ಪ್ರಚೋದನಾ ಹಂತ; (ಆ) ಮೂರರಿಂದ ಆರು 
ವರ್ಷದ ಒಳಗಿರುವ ಮಕ್ಕಳಗೆ ಅವಶ್ಯವಿರುವ ಸಮಗ್ರ ಕೇಂದ್ರ 
ಆಧರಿತ ಆರಂಕ ಬಾಲ್ಯದ ಶಿಕ್ಷಣ ಕಾರ್ಯಕ್ರಮವಾದ 
ಆರಂಭಕ ಬಾಲ್ಯದ ಶಿಕ್ಷಣದ ಹಂತ ಮತ್ತು (ಇ) ಆರರಿಂದ 
ಎಂಟು ವರ್ಷದ ಒಳಗಿರುವ ಒಂದರಿಂದ ಎರಡನೇ 
ತರಗತಿಯಲ್ಲರುವ ಮಕ್ಷಳಗಾಗಿ ಪ್ರಾಥಮಿಕ ಪೂರ್ವ ಹಂತ. 


ಮಕ್ಷಳು ಶಿಶುವಿಹಾರ ಶಿಕ್ಷಣ ಪಡೆದಾಗ ಅದು ಅವರ 
ಜೀವನದುದ್ದಕ್ಲೂ ಪ್ರಭಾವವನ್ನು ಜೀರುತ್ತದಾದರೂ, ನಿಕಟ 
ಪರಿಣಾಮವೆಂದರೆ ಅವರು ಅದರ ತರುವಾಯ ಸೇರುವ 
ಪ್ರಾಥಮಿಕ ಶಿಕ್ಷಣದ ಹಂತದಲ ಮಕ್ಕಳು ಶಾಲೆಯಲ್ಲೇ 
ಉಳಯುವುದು, ಅವರ ಹಾಜರಾತಿ ಮತ್ತು ಕಿದಿನಲ್ಲ 
ಪ್ರಗತಿ ಮೇಲೆ ಉತ್ತಮ ಪ್ರಭಾವವನ್ನು ಜೀರುತ್ತದೆ ಎಂದು 


ನರವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಶೈಕ್ಷಣಿಕ ವಲಯದಲ್ಪನ 
ಸಾಕಷ್ಟು ಸಂಶೋಧನೆಗಳು ಒದಗಿಸಿರುವ ಪುರಾವೆಗಳು 
ನಮ್ಮ ದೇಶದಲ್ಲ ಹಾಗೂ ವಿಶ್ವದಾದ್ಯಂತ ಈಗ ಲಭ್ಯವಿದೆ. 
ಇದಲ್ಲದೇ. ಶಾಲಾ ಪೂರ್ವ ಸಿದ್ದತಾ ಅನುಭವಗಳು 
ಪ್ರಾಥಮಿಕ ಹಂತದ ತರಗತಿಗಳ ಹೊಂದಾಣಿಕೆ ಮತ್ತು 
ಕಅಕೆಗೆ ಅನುಕೂಲವನ್ನು ಒದಗಿಸುತ್ತವೆ ಎಂದೂ ಇವು 
ಸ್ಪಷ್ಟಪಡಿಸಿವೆ. ವಿಶೇಷವಾಗಿ ಭಾಷೆ ಮತ್ತು ಬೌದ್ದಿಕ/ 
ರಹಣಶಕ್ತಿಯ ಪೂರ್ವ ಸಿಧ್ಧತೆಯಿಲ್ಲದೇ ಶಾಲಾ ವ್ಯವಸ್ಥೆಗೆ 
ಬರುವ ವಿಭನ್ನು ಗುಂಪುಗಳಗೆ ಸೇರಿದ ಮೊದಲ ತಲೆಮಾರಿನ 
ವಿದ್ಯಾರ್ಥಿಗಳ ಹಿನ್ನೆಲೆಯಾದ ಇಎಫ್‌ಎಯ ವಿಷಯದಲ್ಲಿ 
ಇದು ಸುಪ್ಪಷ್ಟವಾಗಿದೆ. ಆರಂಭಕ ಬಾಲ್ಯದ ಶಿಕ್ಷಣವು ಮಗುವಿನ 
ಜೀವನದ ಅತ್ಯಂತ ಮಹತ್ವದ ವರ್ಷಗಳ ಅವಧಿಯಲ್ಲ 
ಜೀವನಕ್ಕೆ ಸದೃಢ ಅಡಿಪಾಯವನ್ನು ಒದಗಿಸುವುದಲ್ಲದೇ 
ಪ್ರಾಥಮಿಕ ಶಿಕ್ಷಣದ ಗುರಿಗಳ ಸಾಧನೆಗೂ ಮಹತ್ವಪೂರ್ಣ 
ಕೊಡುಗೆಯನ್ನು ನೀಡುತ್ತದೆ. ಶಿಕ್ಷಣದ ಹಕ್ಕನ ದೃಷ್ಟಿಕೋನದ 
ಸಾಕಾರಕ್ಕೆ ಇದು ಪರಿಣಾಮಕಾರಿ ಬಳುವಳಯಾಗುತ್ತದೆ. 


ಆರಂಭಕ ಬಾಲ್ಯ ಶಿಕ್ಷಣಕ್ಷೆ ಎರಡು ಪ್ರಮಖವಾದ ಉದ್ದೇಶಗಳವೆ- 
(ಅ) ಮೊದಲನೆಯದಾಗಿ, ಜೇವನವಿಡೀ ಕಲಕೆ ಹಾಗೂ 
ಪ್ರಗತಿಗೆ ಉತ್ತಮ ಅಡಿಪಾಯವಗುವ ಆಟ ಆಧಾರಿತ 
ಚಟುವಬಟಕೆ, ಸಂವಹನ ಹಾಗೂ ಅನುಭವಗಳಂದ 
ಒಡಗೂಡಿದ ಬೆಳವಣಿಗೆಗೆ ಸೂಕ್ತವಾದ ಹಾಗೂ 
ವಯೋಮಾನಕ್ಷೆ ಅನುಗುಣವಾದ ಕಾರ್ಯಕ್ರಮದ ಮೂಲಕ 
ಮಗುವಿನ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸುವುದು. 
(ಆ) ಕೆಲವು ವಿಧದ ಪರಿಕಲ್ಪನೆ ಹಾಗೂ ಕೌಶಲ್ಯಗಳ೦ದ 
ಕೂಡಿದ ಚಟುವಟಕೆಗಳ ಮೂಲಕ ಮಕ್ಕಳನ್ನು ಪ್ರಾಥಮಿಕ 
ಶಿಕ್ಷಣಕ್ಸೂ ಮುನ್ನ ಓದು.ಬರಹ ಮತ್ತು ಲೆಕ್ಕ ಕಅಕಾ ಪರಿಸರಕ್ಕೆ 
ಹೊಂದುವಂತೆ ಶಾಲೆಗೆ ಸಿದ್ಧಪಡಿಸುವುದು. ಇದು ಓದು ಬರಹ 
ಮತ್ತು ಲೆಕ್ಕವನ್ನು ಸಾಂಪ್ರದಾಯಕವಾಗಿ ಬೋಧಿಸುವ ಒಂದು 
ಕಾರ್ಯಕ್ರಮವಲ್ಲ. ಈ ಶಾಲಾ ಪಿಧ್ಧತೆಯು ನಿರ್ದಿಷ್ಟವಾಗಿ 4 
ರಿಂದ 6 ವರ್ಷಗಳ ಮಕ್ಷಳಗೆ ಸೂಕ್ತವಾಗಿದೆ. ಏಕೆಂದರೆ. ಆ 
ವಯಸ್ಸಿನ ಮಕ್ಕಳು ಹೆಚ್ಚು ರಚನಾತ್ಕಕವಾದ ಕಅಕಾ ಪರಿಸರಕ್ಕೆ 
ಪಕ್ಷವಾಗಿ ಆಟ ಆಧಾರಿತ ಚಟುವಟಕೆಗಳಗೆ ಸಿದ್ಧವಾಗಿರುತ್ತಾರೆ. 


ARN 


ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲ 
ಆರಂಭಕ ಬಾಲ್ಯ ಶಿಕ್ಷಣ 

ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲ ಆರಂಭಕ 
ಬಾಲ್ಯ ಶಿಕ್ಷಣದ ಬಗ್ದೆ ಗಮನಾರ್ಹ ಬೆಳವಣಿಗೆಗಳು 
ನಡೆದವು. 2೦೦6ನೇ ಇಸವಿಯಲ್ಲ ಕೇಂದ್ರ ಸರಕಾರದ 
ಕಾರ್ಯನೀತಿಯ ಮಟ್ಟದಲ್ಲ ಆರಂಭಕ ಬಾಲ್ಯದ ಆರೈಕೆ 
ಮತ್ತು ಶಿಕ್ಷಣವನ್ನು (ಇಪಿಸಿಇ)ಭಾರತ ಸರ್ಕಾರದ ಮಾನವ 
ಸಂಪನ್ಯೂಲ ಅಭಿವೃಧ್ಧ ಇಲಾಖೆಯಿಂದ ಮಹಿಳಾ ಹಾಗೂ 
ಶಿಶು ಕಲ್ಯಾಣ ಇಲಾಖೆಗೆ ವರ್ಗಾಲಯುಸಲಾಲಯುತು. ಇದು 
ಮುಂದೆ ಒಂದು ಪ್ರಮುಖ ಮೈಅಗಲ್ಲಾದ ಮಕ್ಕಳ ಉಚಿತ 
ಹಾಗೂ ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾನೂನಾಗಿ 2೦1೦ ನೆ 
ಇಸವಿ ಎಪ್ರಿಲ್‌ 1 ರಿಂದ ಜಾರಿಗೊಂಡಿತು. ಈ ಕಾನೂನು 
6 ವರ್ಷಗಳಗೂ ಕಿರಿಯರಾದ ಮಕ್ಕಳಗೆ ಅವ್ವಯುಸದಿದ್ದರೂ 


ಸದರೀ ಕಾನೂನಿನ ಕಲಂ 1 ರ ಪ್ರಕಾರ "3 ವರ್ಷವನ್ನೂ 


ಮೀರಿದ ವಯಸ್ಸಿನ ಮಕ್ಕಳನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ತಯಾರು 
ಮಾಡಲು ಹಾಗೂ ಆರಂಭಕ ಬಾಲ್ಯದ ಆರೈಕೆ ಮತ್ತು 
ಶಿಕ್ಷಣವನ್ನು ನೀಡಲು ಸಂಬಂಧಪಟ್ಟ ಸರಕಾರಗಳು ಶಾಲಾ 
ಪೂರ್ವ ಶಿಕ್ಷಣವನ್ನು ಉಚಿತವಾಗಿ ದೊರಕಿಸಿಕೊಡಲು ಸೂಕ್ತ 
ವ್ಯವಸ್ಥೆಯನ್ನು ಮಾಡಬಹುದಾಗಿದೆ” ಆರಂಭಕ ಬಾಲ್ಯದ 
ಆರೈಕೆ ಮತ್ತು ಶಿಕ್ಷಣವು (ಇಸಿಸಿಇ) ನಂತರದಲ್ಲ ಸಂವಿಧಾನಿಕ 
ನಿಬಂಧನೆಯಾಗಿ ಬದಲಾದ 45 ನೇ ಅನುಚ್ಛೇದದ 
ಪ್ರಕಾರ "ಮಕ್ಕಳಗೆ 6 ನೇ ವರ್ಷ ತುಂಬುವವರೆಗೂ ಎಲ್ಲ 
ಮಕ್ನಳಗೂ ರಾಜ್ಯ ಸರ್ಕಾರವು ಇನಸಿಸಿಇಯನ್ನು ಅವರಿಗೆ 
ನೀಡಲು ಪ್ರಯತ್ನಿಸಬೇಕು” ಎಂದು ಹೇಳುತ್ತದೆ. ಈ ಎಲ್ಲ 
ಬೆಳವಣಿಗೆಗಳು ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ 
ಮಹತ್ವವನ್ನು ಎತ್ತಿ ತೋರಿಸಿದ್ದಲ್ಲದೇ ಶಾಲಾ ಪೂರ್ವ 
ಶಿಕ್ಷಣವು ಮಕ್ಷಕ ಶಿಕ್ಷಣ ಹಾಗೂ ಪ್ರಗತಿಯ ಅಡಿಗಲ್ಲು 
ಎಂಬುದಾಗಿಯೂ ಬಂಬಸಿವೆ. 


ಭಾರತದಲ್ಲ ಆರಂಭಕ ಬಾಲ್ಯ ಶಿಕ್ಷಣದ ಪ್ರಸ್ತುತ ಸ್ಥಿತಿ 
ಸೆಪ್ಪಂಬರ್‌ 2೦13ರ ಭಾರತ ಸರಕಾರದ ಮಹಿಳಾ 
ಹಾಗೂ ಮಕ್ಕಳ ಅಭವೃಧ್ಧಿ ಇಲಾಖೆಯು ಪ್ರಕಟಸಿರುವ 
ಆರಂಭಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ರಾಷ್ಟ್ರೀಯ 
ನೀತಿಯ ಅಂಗೀಕಾರವು ಆರಂಭಕ ಬಾಲ್ಯದ ಆರೈಕೆ ಮತ್ತು 
ಶಿಕ್ಷಣದ ಕ್ಷೇತ್ರದಲ್ಲ ಪ್ರಮುಖ ಮ್ಯೈಆಗಲ್ಲಾಗಿದೆ. ಈ ನೀತಿಯ 
ಜೊತೆಯಲ್ಲ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹಾಗೂ 
ಆರಂಭಕ ಬಾಲ್ಯದ' ಆರೈಕೆ ಮತ್ತು ಶಿಕ್ಷಣದ ಮೌಲ್ಯಯುತ 
ಗುಣಮಟ್ಟವನ್ನು ನಿಗದಿಪಡಿಸಲಾಗಿದೆ. ಕಾರ್ಯನೀತಿ 
ರಚನೆಯ ಮಟ್ಟದಲ್ಲನ ಈ ಪ್ರಯತ್ನಗಳು ಈ ವಲಯದಲ್ಲಿ 
ವಿಸ್ತರಣೆ ಮತ್ತು ಗುಣಮಟ್ಟದ ನಿಯಂತ್ರಣವನ್ನು ತರಬಹುದು 
ಎಂಬ ಆಶಾವಾದ ಹಾಗೂ ನಿರೀಕ್ಷೆಯನ್ನು ಹುಣ್ಪಸುತ್ತವೆ. 


1ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲ ಶಾಲಾ 


ಪೂರ್ವ ತರಗತಿಗಳಗೆ ಪ್ರವೇಶವು ಪರಿಣಾಮಕಾರಿಯಾಗಿ 
ಹೆಚ್ಚ ೭2೦೦5 ನೇ ಇಸವಿಯಲ್ಪದ್ದ ಶೇವ1 ರಿಂದ 2೦1೦ 
ನೇ ಇಸನವಿಯಲ್ಲ ಶೇ47ಕ್ಕೆ ಏರಿಕೆಯನ್ನು ದಾಖಲಸಿದೆ 
(ಯುನೆಸ್ಲೊ 2೦1೦). ಅಸರ್‌(ASEಔ)ನ (2೦1೦) ಇತ್ತೀಚಿನ 
ಅಂಕಿ ಸಂಖ್ಯೆಗಕಂತೆ 3 ರಿಂದ 6 ವರ್ಷ ವಯಸ್ಸಿನ 
ಗ್ರಾಮೀಣ ಪ್ರದೇಶದ ಆ3.6% ಮಕ್ಕಳು ಖಾಸಗಿ ಪ್ರಾಥಮಿಕ 
ಪೂರ್ವ ಶಾಲೆಗಳೂ ಸೇರಿದಂತೆ ಒಂದಲ್ಲ ಒಂದು ಶಿಕ್ಷಣ 
ಪೂರ್ವ ವ್ಯಾಸಂಗಕ್ರ್ತಮದಲ್ಲ ಸೇರಿದ್ದಾರೆ. ಅಂಕಿ ಸಂಖ್ಯೆಗಳ 
ವಿಶ್ಲಾಪಾರ್ಹತೆಯು ಎಷ್ಟೇ ಚರ್ಚಾಪ್ಪದ ವಿಷಯವಾಗಿದ್ದರೂ 
ಪ್ರಾಥಮಿಕ ಪೂರ್ವ ಶಿಕ್ಷಣದ ಕ್ಷೇತ್ರದಲ್ಲ ಪ್ರಗತಿಯನ್ನು 
ಎಲ್ಲೆಡೆಯೂ ಕಾಣಬಹುದಾಗಿದೆ. ಇದಕ್ಕೆ ಕೆಲಮಟ್ಣಗೆ 
ಕಾರಣವಾಗಿರುವುದು ಸಮದ್ರ ಮಕ್ಕಳ ಅಭವೃಧ್ಧಿ ಸೇವೆಯ 
(ಐಸಿಡಿಎಸ್‌) ತ್ವರಿತ ವಿಸ್ತರಣಿ ಹಾಗೂ ಸಾರ್ವತ್ರೀಕರಣ 
ಮಾತ್ರವಲ್ಲದೇ ಹಲವು ರಾಜ್ಯಗಳ ಗ್ರಾಮೀಣ ಹಾಗೂ 
ಗುಡ್ಡಗಾಡು ಪ್ರದೇಶದಲ್ಲಯೂ ಒದಗಿಸುತ್ತಿರುವ ಖಾಸಗೀ 
ಸೇವೆಗಕೂ ಕಾರಣವಾಗಿವೆ. ದೆಹಅಯ ಅಂಬೇಡ್ಡರ 
ವಿಶ್ವವಿದ್ಯಾಲಯದ ಆರಂಭಕ ಬಾಲ್ಯದ ಶಿಕ್ಷಣ ಮತ್ತು ಅಭವೃದ್ಧಿ 
ಕೇಂದದ (ಸಿಇಸಿಇಡಿ) ಹಾಗೂ ಆಂದ್ರಪ್ರದೇಶ, ಅಸ್ಹಾಂ 
ಮತ್ತು ರಾಜಸ್ಥಾನದಲ್ಲರುವ ಅಸರ್‌(ASEಗಿ) ಕೇಂದ್ರದವರು 
ನಡೆಸಿರುವ ಇತ್ತೀಚಿನ ಅಧ್ಯಯನದಂತೆ ಅವರು ಭೇಟ ನೀಡಿದ 
ಈ ರಾಜ್ಯಗಳ ಪ್ರತೀ ಹಳ್ಳಿಯು ಅಂಗನವಾಡಿ ಕೇಂದ್ರವನ್ನು 
ಹೊಂದಿದ್ದು ಖಾಸಗಿ ಪ್ರಾಥಮಿಕ ಪೂರ್ವ ಶಿಕ್ಷಣ ವ್ಯವಸ್ಥೆಯು 
ಕೂಡ ತೀವ್ರ ವೇಗದಿಂದ ವಿಸ್ತರಣೆಯನ್ನು ಹೊಂದುತ್ತಿದೆ. 
(ಭಾರತದ ಆರಂಭಕ ಬಾಲ್ಯದ ಶಿಕ್ಷಣದ ಪರಿಣಾಮಗಳ 
ಅಧ್ಯಯನ ಐಇಸಿಇಐ-2೦13) 


ಭಾರತದಲ್ಲ ಕೇಂದ್ರಾಧಾರಿತ ಆರಂಭಕ ಬಾಲ್ಯ ಶಿಕ್ಷಣವು 
ಸಾರ್ವಜನಿಕ, ಖಾಸಗಿ ಹಾಗೂ ಪ್ರಯಂಸೇವಾ ವಲಯ 
ಎಂಬ ಮೂರು ಪ್ರಮುಖ ಕ್ಷೇತ್ರಗಕ ಮೂಲಕ ಎಲ್ಲೆಡೆ 
ಹರಡಿವೆ. ಸಾರ್ವಜನಿಕ ಕ್ಷೇತ್ರದಲ್ಲ ಪ್ರಮುಖವಾಗಿ ಮಹಿಳಾ 
ಹಾಗೂ ಮಕ್ಷಳ ಕಲ್ಯಾಣ ಇಲಾಖೆಯ ಸಮಗ್ರ ಶಿಶು ಅಭವೃದ್ಧಿ 
ಯೋಜನೆಯು (ಐಸಿಡಿಎಸ್‌) ಒಂದು ಮಹತ್ವಪೂರ್ಣ 
ಕಾರ್ಯಕ್ರಮವಾಗಿದೆ. ಇದರ ಅಡಿಯಲ್ಲ ಬರುವ ಆರು 
ಸೇವೆಗಳೂ ಆರಂಭಕ ಬಾಲ್ಯದ ಶಿಕ್ಷಣವು ವಿಷಯ ಸಂಗ್ರಹಣೆ 
ಹಾಗೂ ಸವಲತ್ತುಗಳ ದೃಷ್ಟಿಯಲ್ಲ ಕಳಪೆ ಗುಣಮಟ್ಟವನ್ನು 
ಹೊಂದಿದೆ ಹಾಗೂ ಎಲ್ಲಾ ರಾಜ್ಯಗಳಲ್ಲು ಇರುವ ಅತೀ 
ದುರ್ಬಲ ಘಟಕ ಎಂಬುದಾಗಿ ಪರಿಗಣಿಸಲ್ಪಟ್ಟದೆ. ಪ್ರಸ್ತುತ ಈ 
ಕಾರ್ಯಕ್ರಮವು ಸುಮಾರು ಹನ್ನೆರಡು ಲಕ್ಷ ಅಂಗನವಾಡಿ 
ಕೇಂದ್ರಗಳ ಮೂಲಕ 73 ದಶಲಕ್ಷಕ್ಷೂ ಮೀರಿ 6 ವರ್ಷದ 
ಕೆಳಗಿನ ಮಕ್ನಳಗೆ ದೊರೆಯುತ್ತಿದೆ. ಇದು ಮಾತ್ರವಲ್ಲದೇ 
ರಾಜೀವ ಗಾಂಧಿ ರಾಷ್ಟ್ರೀಯ ಪಿಶು ಪಾಲನಾ ಯೋಜನೆಯಡಿ 
ಕೇಂದ್ರ ಸರಕಾರದಿಂದ 22೭,೦38 ಶಿಶು ಪಾಲನಾ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


ಕೇಂದ್ರಗಳು ಮಂಜೂರಾಗಿವೆ. (ಮಹಿಳಾ ಮತ್ತು ಮಕ್ಷಳ 
ಅಭವೃಧ್ಧಿ ಸಚಿವಾಲಯ(ಎಂಡಬ್ಬುಸಿಡಿ)- 2೦1) ಇಂಥ 
ಕೆಲವು ಕೇಂದಗಳಲ್ಲ ಮಗುವಿನ ಪಾಲನೆಯ ಜೊತೆಗೆ 
ಚಿಕ್ಕ ಮಕ್ಕಳಗೆ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸಮಗ್ರ ಶಿಶು 
ಅಭವೃಧ್ಧಿ ಯೋಜನೆ(ಐನಿಡಿಎಸ್‌)ಯು ಜಾರಿಯಾಗದಂತಹ 
ಪ್ರದೇಶಗಕಲ್ಲ ಸರ್ವ ಶಿಕ್ಷಣ ಅಭಿಯಾನ ಕೂಡ 14,235 
ಆರಂಭಕ ಬಾಲ್ಯದ ಶಿಕ್ಷಣ ಕೇಂದ್ರಗಳ ಮೂಲಕ ದೇಶಾದ್ಯಂತ 
ಸುಮಾರು 4.866.605 ಮಕ್ಕಳನ್ನು ತಲುಪಿದೆ ಹಾಗೂ 
4637 ಇಪಿನಿಇ - ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ 
ಕೇಂದ್ರಗಳ ಮೂಲಕ ಶೈಕ್ಷಣಿಕವಾಗಿ ಹಿಂದುಆದ ಪ್ರದೇಶಗಳ 
ಸುಮಾರು ೨೭,5೭3 ಮಕ್ಕಳನ್ನು. ಹೆಣ್ಣು ಮಕಕ ಪ್ರಾಥಮಿಕ 
ಶಿಕ್ಷಣದ ರಾಷ್ಟ್ರೀಯ ಮುದ pe ತಲುಪಿದೆ. 
(ಹೆಣ್ಣು ಮಕ್ಷಳ ಪ್ರಾಥಮಿಕ ಶಿಕ್ಷಣದ ರಾಷ್ಟ್ರೀಯ ಕಾರ್ಯಕ್ರಮ 
- ಪ್ರಗತಿ ವರದಿ - ಜೂನ್‌ ೭೦1) ಸರ್ವ 'ಶಿಕ್ಷಣ ಅಭಿಯಾನವು 
ಅಂಗನವಾಡಿ ಕೇಂದ್ರದ ಕಾರ್ಯಕತ್ತೇಯರ ತರಬೇತಿ 
ಹಾಗೂ ವಿವಿಧ ಸಲಕರಣಿಗಳ ವ್ಯವಸ್ಥೆಗಳ ಪೂರೈಕೆಯ 


ಮೂಲಕ ಗುಣಮಟ್ಟದ ಸುಧಾರಣಿಗಾಗಿ ಧನಸಹಾಯವನ್ನು 


ಕೂಡ ಮಾಡುತ್ತಿದೆ 


ನಂಬಕಾರ್ಹವಾದ ಅಂಕ ಅಂಶಗಳು ಲಭ್ಯವಿಲ್ಲದಿದ್ದರೂ, 
ಇತ್ತೀಚೆಗೆ ನಡೆದ ಶೀಘ್ರ ಸಮೀಕ್ಷೆಗಳು ಆರಂಭಕ ಬಾಲ್ಯದ 


ಶಿಕ್ಷಣದಲ್ಲ ಖಾಸಗೀ ವಲಯಗಳು ಸ್ಥಿರವಾಗಿ ವಿಸ್ತರಣೆಯನ್ನು 


ಹೊಂದುತ್ತಿರುವುದಲ್ಲದೇ ಗ್ರಾಮೀಣ ಪ್ರದೇಶ ಮತ್ತು ಬುಡಕಟ್ಟು 
ವಲಯವನ್ನೂ ಪ್ರವೇಶಿಸುತ್ತಿವೆ ಎಂದು ಸೂಚಿಸುತ್ತವೆ 
(AUD, 2011). 2೦1೦ರಲ್ತ ಎಎಸ್‌ ಇಆರ್‌(ಆಸರ್‌)ನವರು 
ನಡೆಸಿದೆ ಸಮೀಕ್ಷೆಯ ಪ್ರಕಾರ, ಗ್ರಾಮೀಣ ಪ್ರದೇಶದಲ್ಲ 
ವಾಸಿಸುತ್ತಿರುವ ಸುಮಾರು ಶೇ1.4 ಮಕ್ಕಕು ಖಾಸಗೀ 
ಶಾಲೆಗಳಲ್ಲ ಪ್ರಾಥಮಿಕ ಪೂರ್ವ 
ಪಡೆಯುತ್ತಿದ್ದಾರೆ ಎಂದು ತಿಅಸುತ್ತದೆಯಲ್ಲದೇ ಇದು ಕೆಲವು 
ರಾಜ್ಯಗಳಲ್ಲ ಇನ್ನೂ ಹೆಚ್ಚಾಗಿರುವುದನ್ನೂ ತೋರಿಸುತ್ತದೆ. 
ಕಡಿಮೆ ಶುಲ್ಲವನ್ನು ವಿಧಿಸುವ ಕೆಲವು ಖಾಸಗೀ ಪ್ರಾಥಮಿಕ 


ಪೂರ್ವ ಶಾಲೆಗಳು ಕಿಕ್ಕಿರಿದು ತುಂಜರುವ ತರಗತಿಗಳನ್ನು 


ಹೊಂದಿರುವುದಲ್ಲದೇ ಅಭವೃಧ್ಧಿಗೆ ಸೂಕ್ತವಲ್ಲದ ಹಾಗೂ 
ಮಕ್ಷಳಗೆ ಅಪಾಯಕಾರಿಯಾಗಿ ಇರಬಹುದಾದ 
ಪಠ್ಯಕ್ರಮವನ್ನು ಹೊಂದಿರುವಂತಹ ಗೆಂಚೀರವಾದ 
ಲೋಪಗಳು ಇರುವುದನ್ನು ಸಮೀಕ್ಷೆಗಳು ತೋರಿಸುತ್ತವೆ. 
(ಪಿಇಸಿಬಡಿ., 2೦13). ಈ  ವಲಯದಲ್ಲ ಖಾಸಗೀ 
ಸಂಸ್ಥೆಗಳು ಮಾತ್ರವಲ್ಲದೇ ಸರ್ಕಾರದಿಂದ, ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟ್ರೀಯ ಅನುದಾನ ಸಂಸ್ಥೆಗಳ೦ದ ಧನ 
ಸಹಾಯವನ್ನು ಪಡೆಯುತ್ತಿರುವ ಸ್ಥಳೀಯ ಮತ್ತು ರಾಷ್ಟ್ರೀಯ 
ಎನ್‌ಜಕಿ ರ ಇನೆ. ಈ ವಲಯದಲ್ಪನ 
ವ್ಯಾಪ್ತಿಯನ್ನು ಸೂಚಿಸುವ ನಂಜಕಾರ್ಹವಾದ ದತ್ತಾಂಶಗಳು 
ಅಥವಾ ಮಾಹಿತಿ ಲಭ್ಯವಿಲ್ಲ. 


ಶಿಕ್ಷಣವನ್ನು 


ಆರಂಭಕ ಬಾಲ್ಯ ಶಿಕ್ಷಣದಲ್ಪರುವ 

ಸಮಸ್ಯೆಗಳ ವಿಶ್ಲೇಷಣೆ 

ಆರಂಭಕ ಬಾಲ್ವದ ಶಿಕ್ಷಣದ ತರಗತಿಗಳಗೆ ಮಕ್ಕಳ 
ದಾಖಲಾತಿಯು ವರ್ಷಾಂತರದಲ್ಲ ಹೆಚ್ಚುತ್ತಿದ್ದರೂ. ಗುಣಮಟ್ಟ, 
ಔಚಿತ್ಯ ಮತ್ತು ಮುಂದುವರೆಸಿಕೊಂಡು ಹೋಗುವಲ್ಲನ 
ಸಾಮರ್ಥ್ಯದ ಸಮಸ್ಯೆಗಳು ಎದ್ದು ಕಾಣುತ್ತವೆ. ಅತಿ ಆತಂಕದ 
ವಿಷಯವೆಂದರೆ ಯಾವುದೇ ಶಾಲಾ ಪೂರ್ವ ಶಿಕ್ಷಣಕ್ಕೆ 
ಹಾಜರಾಗದೇ ಇರುವ ಮಕ್ಕಳು ಅತಿ ದೊಡ್ಡ ಸಂಖ್ಯೆಯಲ್ಲಿ 
ಪ್ರಾಥಮಿಕ ಶಾಲೆಗಳಗೆ ಸೇರಿಕೊಳ್ಳುತ್ತಿದ್ದಾರೆ. ಅಥವಾ 
ಪ್ರಾಥಮಿಕ ಪೂರ್ವ ಶಾಲೆಗಳಗೆ ಸೇರಿ ಕಅತರೂ ಪ್ರಾಥಮಿಕ 
ಶಾಲೆಯ ಪಠ್ಯಕ್ರಮಕ್ಕೆ ಸರಿಯಾದ ಪೂರ್ವ ಸಿದ್ಧತೆಯನ್ನು 
ಸಾಕಷ್ಟು ಪಡೆಯದೇ ಬರುತ್ತಿದ್ದಾರೆ ಎಂಬುದು. ಹೀಗಾಗಿ 
ಹಲವಾರು ನೀತಿಗಳು ಮತ್ತು ಕಾರ್ಯಕ್ರಮಗಳ ಅನುಷ್ಠಾನದ 
ನಂತರವೂ ದೇಶದಲ್ಲ ಆರಂಭಕ ಬಾಲ್ಕದ ಶಿಕ್ಷಣವನ್ನು 
ಈ ಮಟ್ಟಕ್ಕೆ ತಂದಿರಬಹುದಾದ ಸಮಸ್ಯೆಗಳು ಯಾವುವು 
ಮ ವಿಶ್ಲೇಷಿಸ ಬೇಕಾದ ಅಗತ್ಯವಿದೆ. ಕೆಲವು 
ಪ್ರಮುಖ ಸಮಸ್ಯೆಗಳು ಈ ಕೆಳಗಿನಂತಿವೆ: 


ಎ. ಸರ್ಕಾರಿ ವಲಯದಲ್ಲ ಈ ವಯೋಮಾನದಲ್ಪರುವ 
ಪುಟಾಣಿ  ಮಕ್ಕಕ ಉಪಹಂತಗಳಗೆ ತಕ್ಷಂತೆ 
ವಯೋಮಾನಕ್ಕೆ ಅನುಗುಣವಾದ ವಿದ್ಯಾಕ್ರಮಗಳನ್ನು 
ಒದಗಿಸುವ ಅವಶ್ಯಕತೆಯನ್ನು ಅವರ ಬೆಳವಣಿಗೆಯ 
ಅವಶ್ಯಕತೆಗಳು ಮತ್ತು ಸಾಮರ್ಥ್ಯಗಳನ್ನು ಪೋಷಿಸುವ 
ಉಡ್ಡೇಶಗಳ೦ದ ಮನಗಾಣದಿರುವುದು ಹಾಗೂ 
ಪ್ರಯಂಸೇವಾ ಮತ್ತು ಸಾರ್ವಜನಿಕ ವಲಯಗಳಕಲ್ಲ 
ಮೂರರಿಂದ ಆರುವರ್ಷದ ಒಳಗಿರುವ ಮಕ್ಕಳನ್ನು 
ಒಂದೇ ಹಂತದಲ್ಲರುವವರೆಂದು ಗುರುತಿಸುವ ಪ್ರವೃತ್ತಿ. 


ಬ. ಆರಂಭಕ ಬಾಲ್ಯದ ಶಿಕ್ಷಣಕ್ಷೆ ಐಸಿಡಿಎಸ್‌ನಲ್ಲ ಸಾಕಷ್ಟು 
ಪ್ರಾಮುಖ್ಯತೆ ಇಲ್ಲದಿರುವುದು ಸಾರ್ವತ್ರಿಕವಾಗಿ 
ಇದನ್ನು ಒಂದು ಪೌಷ್ಟಿಕಾಹಾರದ ಕಾರ್ಯಕ್ರಮವೆಂದು 
ರಹಿಸುವಂತೆ ಮಾಡಿದೆ. ಅದೂ ಅಲ್ಲದೆ ವಿಭಿನ್ನ 
ಕೌಶಲ್ಯಗಳ ಅವಶ್ಯಕತೆಯಿರುವ ಬಹು-ವಲಯದ 
ಘಟಕಗಳನ್ನು ಬೋಧಿಸಲು ಒಬ್ಬಂಟಿ ತರಬೇತಿರಹಿತ 
ಮತ್ತು ಮಿತಿ ಮೀರಿದ ಕೆಲಸದ ಹೊರೆ ಹೊತ್ತಿರುವ 
ಕೆಲಸಗಾರನನ್ನು ನೇಮಿಸಿ ದುಡಿಸುತ್ತಿರುವುದು ಮತ್ತು 
ಕಳಪೆ ಮೂಲ ಸೌಕರ್ಯ ಹಾಗೂ ಸಂಪನ್ಮೂಲಗಳ 
ಕೊರತೆ ಇವುಗಳು ಇದನ್ನು ಬಾಧಿಸುತ್ತಿವೆ. 


[od 


ತಂದೆ ತಾಲುಯರು ಆಂದ್ಧ ಮಾಧ್ಯಮದ ಪ್ರಾಥಮಿಕ 
ಪೂರ್ವ ಶಾಲೆಗಳಗೆ ಒಲವು ತೋರಿಸುತ್ತಿರುವುದರಿಂದ, 
ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶದಲ್ಲೂ ನಾಲ್ಲರಿಂದ 
ಐದು ವರ್ಷಗಳ ವಯೋಮಾನದಲ್ಪರುವ ಮಕ್ಕಳು 


ಅಂಗನವಾಡಿಗಳಂದ ಖಾಸಗೀ ಪ್ರಾಥಮಿಕ ಪೂರ್ವ 
ಶಾಲೆಗಳಗೆ ಸ್ಥಿರವಾಗಿ ವಲಸೆ ಹೋಗುತ್ತಿರುವುದು 
ಎದ್ದು ಕಾಣುತ್ತದೆ. ಅಲ್ಲದೇ ಮಧ್ಯಾಹ್ನದ ಬಅಸಿಯೂಟ 
ಕಾರ್ಯಕ್ರಮದ ಅಂಗವಾಗಿ ಪ್ರಾಥಮಿಕ ಶಾಲೆಗಳಗೆ 
ಸೇರುವುದೂ ಕೆಲವು ಪ್ರಕರಣಗಕ ಕಂಡು ಬರುತ್ತದೆ. 
ಸಮುದಾಯದ ಈ ಬೇಡಿಕೆಯನ್ನು ಪೂರೈಸುವ 
ಸಲುವಾಗಿ ನಾಗಾಲ್ಯಾಂಡ್‌, ಅಸ್ಪಾಂ, ಜಮ್ಮು ಮತ್ತು 
ಕಾಶ್ಕೀರದಂತಹ ಕೆಲವು ರಾಜ್ಯಗಳಲ್ಲನ ಸರಕಾರಗಳು 
ಸ್ಪಪ್ರೇರಣಿಬಂದ ಪ್ರಾಥಮಿಕ ಪೂರ್ವ ಶಾಲಾ 
ತರಗತಿಗಳನ್ನು ಪ್ರಾಥಮಿಕ ಶಾಲೆಗಳ ಜೊತೆ ಜೊತೆಗೆ 
ಸೇರಿಸಿವೆ. 


ಡಿ. ಇತ್ತೀಚಿನವರೆಗೂ ಆರಂಭಕ ಬಾಲ್ಯದ ಶಿಕ್ಷಣದಲ್ಲಿ 
ಮಾರ್ಗದರ್ಶನಗಳು, ಸಂಪನ್ಮೂಲ ವಸ್ಸುಗಳು ಅಥವಾ 
ಗುಣಮಟ್ಟದ ಮಾನದಂಡಗಳು ಇಲ್ಲದಿರುವುದರಿಂದ 
ಸರ್ಕಾರಿ ವಲಯದ ಕಾರ್ಯಕ್ರಮಗಳಲ್ಲ ಅತ್ಯಂತ 
ಕನಿಷ್ಠಮಟ್ಟದಲ್ಲ ನಡೆಸಿಕೊಂಡು ಹೋಗಲಾಗುತ್ತಿದೆ 
ಇನ್ನು ಖಾಸಗೀ ವಲಯಗಕಲ್ಲ ತೋಚಿದಂತೆ 
ನಡೆಸಿಕೊಂಡು ಹೋಗಲು ಜಡಲಾಗುತ್ತಿದೆ. 
ಹೀಗಾಗಿ ಇದನ್ನು ಪ್ರಾಥಮಿಕ ಶಿಕ್ಷಣದ ಕೆಳಮುಖ 
ವಿಸ್ಸರಣಿಯೆಂಬಂತೆ ನೋಡಲಾಗುತ್ತಿದೆ ಮತ್ತು 
ಮಗುವಿನ ಅಭವೃದ್ಧಿಗೆ ಸೂಕ್ತವಲ್ಲದ ಅಭ್ಯಾಸಗಳು 
ಜಾರಿಯಲ್ತ್ಪವೆ. ಈ ಎರಡೂ ವಲಯದಲ್ಪರುವ ಪರಿಸ್ಥಿತಿ 
ಮಕ್ಷಳ ಬೆಳವಣಿಗೆ ಮತ್ತು ಶಿಕ್ಷ'ಣಕ್ಷೆ ಧಕ್ತೆ ಒದಗಿಸುವುದೇ 
ಅಲ್ಲದೆ ಅದಕ್ಕೆ ಪ್ರತಿಕೂಲವಾಗಿ ವರ್ತಿಸುತ್ತವೆ. 


ಇ. ಆರಂಭಕ ಬಾಲ್ಯದ ಶಿಕ್ಷಣದ ಬದ್ಗೆ. ಒಟ್ಟಾರೆ ಅದರಲ್ಲೂ 
ರಾಜ್ಯ, ಜಲ್ಲೆ ಮತ್ತು ಉಪ ಜಲ್ಲಾ ಮಟ್ಟಗಳಲ್ಲ 
ಯೋಜನೆಯ, ಅನುಷ್ಠಾನದ. ಬೆಂಬಲದ ಅಥವಾ ಲಭ್ಯ 
ಸೌಲಭ್ಯಗಳನ್ನು ಮೇಲ್ವಚಾರಣೆ ಮಾಡಲು ಸಾಂಸ್ಥಿಕ 
ಸಾಮರ್ಥ್ಯದ ಕೊರತೆ ಇದೆ. 


ಎಫ್‌. ಸಾಂಸ್ಥಿಕ ಸಾಮರ್ಥ್ಯದ ಕಥೆ ಹೀಗಾದರೆ 
ಆರಂಭಿಕ ಬಾಲ್ಯದ ಶಿಕ್ಷಣವನ್ನು ಕುರಿತು ಯೋಜನೆ 
ರಚಿಸಲು, ಅಥವಾ ಮೌಲ್ಯಮಾಪನದ ಪ್ರಕ್ರಿಯೆಯನ್ನು 
ನಡೆಸಲು ನೆರವಾಗುವ ಆರಂಕ ಬಾಲ್ಯದ ಶಿಕ್ಷಣದ 
ಏಂಐಎಸ್‌ ಅಥವಾ ಮಾಹಿತಿ ಆಕರ ಕೂಡ ಇಲ್ಲವಾಗಿದೆ. 


ಇಲ್ಪ್ಲರುವ ಅನೇಕ ಸಮಸ್ಯೆಗಳು ಇನ್ನೂ 
ಮುಂದುವರೆಯುತ್ತಿರುವುದಕ್ಕೆ ಆರಂಭಕ ಬಾಲ್ಕದ ಶಿಕ್ಷಣ 


ವಲಯಕ್ಕೇ ಮುಡಿಪಾದ ಒಂದು ಕೇಂದ್ರ ಪ್ರಾಯೋಜತ 


ಯೋಜನೆ ಮತ್ತು ಅದಕ್ಕಾಗಿಯೇ ಮೀಸಅಟ್ಟರುವ 
ಅನುದಾನಗಳು ಇಲ್ಲದಿರುವುದು ಮುಖ್ಯ ಕಾರಣ. 
ಹಾಗೇನಾದರೂ ಇದ್ದಿದ್ದರೆ ಮೇಲೆ ಚರ್ಚಿಸಿರುವ 


ವ್ಯವಸ್ಥಾತೃಕವಾದ ಕಾಳಜಗಳಲ್ಲ ಹಲವಾರು ಅಂಶಗಳನ್ನು 
ಸಮಗ್ರವಾಗಿ ಪರಿಹರಿಸಬಹುದಾಗಿತ್ತು. ಆರಂಭಕ ಬಾಲ್ಯದ 
ಶಿಕ್ಷಣದ ಹಿನ್ನೆಲೆಯಲ್ಲಿ, ಎನ್‌ ಎಪಿಯು ಒಬ್ಬ ಹೆಚ್ಚುವರಿ 


ಸಹಾಯಕರೊಂದಿಗೆ  ಅಂಗನವಾಡಿಗಳಲ್ಪ ಐಸಿಡಿಎಸ್‌ 
ಮೂಲಕ ಆರಂಭಕ ಬಾಲ್ಯದ ಶಿಕ್ಷಣದ ಅನುಭವವನ್ನು 
ಮಕ್ಕಳಗೆ ನಾಲ್ಲು ವರ್ಷವಯಸ್ಸಾಗುವವರೆಗೆ ಮಕ್ಕಳಗೆ 
ಒದಗಿಸಬೇಕು ಎಂದು ಶಿಫಾರಸ್ತು ಮಾಡಿದೆ. ಆರ್‌ಟಇ 
ಅನುಗುಣವಾಗಿ ಎಲ್ಲಾ ರಾಜ್ಯಗಳಲ್ಲಿ ಒಂದನೇ ತರಗತಿಗೆ 
ದಾಖಾಲಾತಿಯ ವಯಸ್ಸನ್ನು ಆರು ವರ್ಷಕ್ಷೆ ಏರಿಸಿದ್ದಲ್ಲ. ಇದು 
ಎರಡು ವರ್ಷಗಳ ಅವಧಿಯವರೆಗೆ ಶಾಲಾಧಾರಿತ ಆರಂಭಕ 
ಬಾಲ್ಯದ ಶಿಕ್ಷಣವನ್ನು ಒದಗಿಸುತ್ತದೆ, ಇದನ್ನು ಸಾಕಷ್ಟು 
ಒದಗಿಸಿದ್ದಲ್ಲ. ಎಲ್ಲಾ ಮಕ್ಕಳ ಕಅಕೆಗೆ ಗಟ್ಟಿಯಾದ ಅಡಿಗಲ್ಲನ್ನು 
ಹಾಕಲು ಪ್ರಮುಖವಾದ ಕೊಡುಗೆಯನ್ನು ನೀಡುತ್ತದೆ. 


ಮುಂದಿನ ಮಾರ್ಗಕ್ಕೆ ಸಲಹೆಗಳು 

ಮೇಲೆ ಗಮನಿಸಿದ ಅಂಶಗಳ ದೃಷ್ಟಿಯಲ್ಲ. ಹನ್ನೆರಡನೇ 
ಪಂಚವಾರ್ಷಿಕ ಯೋಜನೆಯಲ್ಲ ಆರ್‌ಟಇಬಯ 
ಅನುಕೂಲಗಳನ್ನು ಕೆಳಮುಖವಾಗಿ ವಿಸ್ತರಿಸಿ ಆರ೦ಭಕ ಬಾಲ್ಯದ 
ಆರೈಕೆ ಮತ್ತು ಶಿಕ್ಷಣವನ್ನು ಒಳಗೊಳ್ಳುವಂತೆ ಪ್ರಮುಖವಾದ 
ಬದಲಾವಣಿಯ ಪ್ರಸ್ತಾವವನ್ನು ಮಾಡಲಾಲಯುತು. ಇದರ 
ಜೊತೆಗೆ ನಾಲ್ಗ್ಲರಿಂದ ಆರುವರ್ಷದವರೆಗಿನ ಮಕ್ಕಆಗಾಗಿರುವ 
ಆರಂಭಕ ಬಾಲ್ಯದ ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣದ ತೆಕ್ನೆಗೆ 
ತರುವಂತೆ ಅಥವಾ "ಆರೋಹಣ'ವಾಗಿ ಸಂಯೋಜಸಿ ಮಕ್ಷಳು 
ಒಂದನೇ ತರಗತಿಯ ದಾಖಲಾತಿಗೆ ಮೊದಲೇ ಅವರಿಗೆ 
ಶಾಲಾ ಸಿದ್ಧತೆಯ ಕಾರ್ಯಕ್ರಮವನ್ನಾಗಿ ಒಳಗೊಳ್ಳುವಂತೆ 
ಶಿಫಾರಸು ಮಾಡಲಾಗಿದೆ. ಹೀಗಿದ್ದರೂ, ಈ ಪ್ರಸ್ತಾವವು 
ನೆನೆಗುದಿಗೆ ಬದ್ದಿದ್ದು. ಬೆಳಕನ್ನು ಕಾಣಬೇಕಾಗಿದೆ. 


ಶೇ ಸಲಹೆಗಳಗೆ ಮುಂದುವರಿಕೆಯಾಗಿ ಪರಿಗಣಿಸಬಹುದಾದ 
ಕೆಲವು ವಿಷಯಗಳೆಂದರೆ- 


1 ಒಂದನೇ 
ಆರ್‌ಟ%ಇ 


ತರಗತಿಗೆ ದಾಖಲಾತಿಯ ವಯಸ್ಸನ್ನು 
ನಿಬಂಧನೆಗೆ ಹೊಂದಿಕೆಯಾಗುವಂತೆ 
ಎಲ್ಲಾ ರಾಜ್ಯಗಳಲ್ಲೂ ಸಮನಾಗಿ ಆರುವರ್ಷ ಎಂದು 
ನಿಗದಿಸಬೇಕು, ಅದರಿಂದ 23 ರಾಜ್ಯಗಳಲ್ಲ ಪ್ರಸಕ್ತವಿರುವ 
ಐದುವರ್ಷಗಳ ವಯೋಮಿತಿಯುಂದಾಗಿ, ಐದು ವರ್ಷದ 
ಮಕ್ಕಳು ಆರಂಭಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಕೇಂದ್ರ/ 
ತರಗತಿಗೆ ಶಾಲಾ ಸಿದ್ಧತೆಗಾಗಿ ಸೇರುವಂತಾಗುತ್ತದೆ. 
ಅಸರ್‌(ವಾರ್ಷಿಕ ಸ್ಥಿತಿಗತಿಯ ಶಿಕ್ಷಣ ವರದಿ-A8೯ಗ)ನ 
ಇತ್ತೀಚಿನ ಸಮೀಕ್ಷೆ ಪ್ರಕಾರ (2೦1೦) ದೇಶದ ಗ್ರಾಮೀಣ 
ವಲಯದಲ್ಲರುವ ಐದು ವರ್ಷದ ಸುಮಾರು ಶೇ 6೦ಕ್ಕೂ 
ಹೆಚ್ಚು ಮಕ್ಕಳು ಅಂಗನವಾಡಿಗಳಲ್ಲ ಅಲ್ಲದೇ ಪ್ರಾಥಮಿಕ 
ಶಾಲೆಗಳಲ್ಲ ಇದ್ದಾರೆ ಎಂದು ವರದಿ ಮಾಡಿದೆ. 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


೨. ಹೊಸ ನೀತಿಗೆ ಹೊಂದಿಕೆಯಾಗುವಂತೆ ಅಂಗನವಾಡಿ 


ಕೇಂದ್ರಗಳನ್ನು ಮೂಲ ಸೌಕರ್ಯಗಳೊಂದಿಗೆ, 
ಇಸಿಸಿಇಗೇ ಮೀಸಲಾದ ಕೆಲಸಗಾರರಿಗೆ ವೃತ್ತಿಪರ 
ತರಬೇತಿಯನ್ನು ನೀಡುವುದು ಮತ್ತು ಮೆದುಳನ 
ಬೆಳವಣಿಗೆಯಲ್ಲ ಅತ್ಯ೦ತ ಪ್ರಮುಖವಾದ ವಯಸ್ಸಾಗಿರುವ 
ನಾಲ್ಲು ವರ್ಷದ ಒಳಗಿನ ಮಕ್ಕಳಗೆ ಆ ವಯಸ್ಸಿಗೆ 
ಸೂಕ್ತವಾದ ಪೂರ್ವ ಪ್ರಚೋದನೆ ಮತ್ತು ಶೈಕ್ಷಣಿಕ 
ಪಠ್ಯಕ್ರಮ ಹಾಗೂ ವಸ್ತುಗಳನ್ನು ಒದಗಿಸುವ ಮೂಲಕ 
ಇಸಿಸಿಇ ಕೇಂದ್ರಗಳನ್ನಾಗಿ ಮಾರ್ಪಡಿಸಬೇಕು. 


. ಪ್ರತಿಯೊಂದು ಪ್ರಾಥಮಿಕ ಶಾಲೆಯಲ್ಲೂ ನಾಲ್ಲರಿಂದ 
ಆರುವರ್ಷದ ಮಕ್ಷಳಗಾಗಿ ಪ್ರಾಥಮಿಕ ಪೂರ್ವ 
ಶಾಲೆ ಇರಬೇಕು ಮತ್ತು ಇಲ್ಲ ಸೂಕ್ತವಾದ ಅಭವೃದ್ಧಿ 
ಪೂರ್ವಕ ಶಾಲಾ ಸಿದ್ದತಾ ಕಾರ್ಯಕ್ರಮದಲ್ಲ 
ಅಂಗೀಕರಿಸಬಹುದಾದ ಗುಣಮಟ್ಟವನ್ನು ಮಕ್ನಳಗೆ 
ನೀಡಲು ಸಾಧ್ಯವಾಗುವ ಸಂಪನ್ಯೂಲಗಳನ್ನು ಸಾಕಷ್ಟು 
ಒದಗಿಸಬೇಕು. ಶಾಲಾ ಪೂರ್ವ ಹಂತದಲ್ಲ ಹದು ಬರಹ 
ಲೆಕ್ಕವನ್ನು ಬೋಧಿಸುವುದನ್ನು ಶಾಲಾ ಸಿದ್ಧತೆಯು 
ಸೂಚಿಸುವುದಿಲ್ಲ ಎಂಬುದನ್ನು ಇಲ್ಲ ಗಮನಿಸಬೇಕು. 
ಪ್ರಾಥಮಿಕ ಪಠ್ಯಕ್ರಮವನ್ನೆ ಕೆಳಮುಖವಾಗಿ ವಿಸ್ತರಿಸುವ 
ರೇ ಅಭ್ಯಾಸವು ಮಕ್ಕಳ ಕಲಕೆ ಮತ್ತು ಅಭವೃದ್ಧಿಗೆ 
ಅಪಾಯಕಾರಿಯಾಗಿ ಕಂಡುಬಂದಿದೆ. ಇದಕ್ಕೆ 
ಬದಲಾಗಿ. ಶಾಲಾ ಸಿದ್ಧತೆಯು ಕೆಲಪೊಂದು ವಿಷಯ 
ರಹಣೆ, ಭಾಷೆಯ ಪರಿಕಲ್ಪನೆಗಳು ಮತ್ತು ಕೌಶಲ್ಯಗಳು 
ಅದರೊಂದಿಗೆ ಕಲಕೆಯ ಬದ್ದೆ ಒಲವಿನ ನಿಲುವುಗಳನ್ನು 
ಕಲಸುವುದು ಪೂರ್ವ ಸಿದ್ಧತೆಯ ಕಮವಾಗಿರುತ್ತದೆ. ಆಟ 
ಮತ್ತು ಚಟುವಟಕೆಯ ಮೂಲಕ ಮಗುವನ್ನು ಹದು 
ಬರಹ ಮತ್ತು ಲೆಕ್ಕಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ 
ಪ್ರಾಥಮಿಕ ತರಗತಿಗಳಲ್ಲ ಕಲಿಯಲು ಪ್ರಚೋದಿಸುವಂತೆ 
ಪೂರ್ವ ಸಿದ್ಧತೆಯನ್ನು ಒದಗಿಸಬೇಕು. 


. ಪ್ರಾಥಮಿಕ ಪೂರ್ವ ಮತ್ತು ಆರಂಭಕ ಪ್ರಾಥಮಿಕ 
ತರಗತಿಗಳನ್ನು ಒಂದು ಸಂಯೋಜತ ಘಟಕವಾಗಿ 
ಒಟ್ಟುಗೂಡಿಸುವಂತೆ "ಪೂರ್ವ ಕಲಕಾ ಘಟಕ' 
ಪರಿಕಲ್ಪನೆಯನ್ನು ಪರಿಚಯುಸಬೇಕು. ಇದರಿಂದ 
ಯೋಜತ 'ಆರೋಹಣ' ಮುಂದುವರಿಕೆಗೆ ಪಠ್ಯಕ್ರಮದಲ್ಲ 
ಅನುವಾಗುತ್ತದೆ (ಇದು ಬೆಳವಣಿಗೆಗೆ ಸೂಕ್ತವಾಗಿ, 
ಅನೌಪಚಾರಿಕವಾಗಿ ಮತ್ತು ಆಟದ ಆಧಾರವನ್ನು 
ಹೊಂದಿರುವುದಾಗಿರಬೇಕು) ಅಲ್ಲದೇ ವೈಯಕ್ತಿಕ ವೇಗದಲ್ಲ 
ಕಅಯುವುದನ್ನು ಪ್ರೋತ್ಸಾಹಿಸುವ ನಮನೀಯತೆಯನ್ನು 
ನೀಡಬೇಕು, ಇದರಿಂದ ಪ್ರತಿಯೊಂದು ಮಗುವಿಗೂ 
ಗಟ್ಟಿಯಾದ ಅಡಿಪಾಯವನ್ನು ಒದಗಿಸಬಹುದಾಗಿದೆ. 
ಈ ಪರಿಕಲ್ಲನೆಗೆ ಸಂಬಂಧಿಸಿದಂತೆ ಇರುವ ದೇಶದ 


ಒಳಗಿರುವ ಮತ್ತು ಹೊರಗಿರುವ ಉತ್ತಮ ಅಭ್ಯಾಸಗಳನ್ನು 
ಉದಾಹರಣಿಗೆ ಚಟುವಟಕೆ ಆಧಾರಿತ ಕಲಕಾ 


ಕಾರ್ಯಕ್ರಮಗಳು, ನಲ-ಕಲಅ ಇವುಗಳಂದಾದ ಕಲಕೆ 
ಮತ್ತು ಅನುಭವಗಳನ್ನು ಉಪಯೋಗಿಸಿಕೊಳ್ಳಬೇಕು. 
ಇವು ಆವರ್ತಕ ಬದಲಾವಣೆಯನ್ನು ತಿಆಸುತ್ತವೆ. ಈ 
ಬದಲಾವಣಿಯು ಶಾಲಾ ವ್ಯವಸ್ಥೆಯಲ್ಲ ಯಾವುದೇ 
ರೀತಿಯ ಆಡಳತಾತ್ಯಕ ಅಥವಾ ರಚನಾತ್ಕಕ 
ಬದಲಾವಣೆಗಳನ್ನು ಬಯಸುವುದಿಲ್ಲ: ಬದಲಾಗಿ ಇದು 
ಮೂಲಭೂತವಾಗಿ ಪಠ್ಯಕ್ರಮ ಮತ್ತು ಬೋಧನಾ 
ತತ್ತಗಕೊಂದಿಗೆ ವರ್ಗಾಧಾರಿತ ವಸ್ತುಗಳು ಮತ್ತು 
ಅದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರ ಪೂರ್ವಸಿದ್ಧತೆ ಮತ್ತು 
ಸಹಕಾರದಲ್ಲನ ಬದಲಾವಣಿಗಳ ಮೇಲೆ ಗಮನವನ್ನು 
ಕೇಂದ್ರೀಕರಿಸುತ್ತದೆ. 


. ಇಸಿಇ ಶಿಕ್ಷಕರ ಶಿಕ್ಷಣದ ಡಿಪಫೋಮೋ ಪಠ್ಯಕ್ರಮದ 


ಎನ್‌ಸಿಟಇ ಮಾದರಿಯು ಶಠಗಾಗಲೇ ಈ ಸಂಯೋಜತ 
ಪರಿಕಲ್ಪನೆಯನ್ನು ತನ್ನ ವ್ಯಾಪ್ತಿಯಲ್ಲ ಶಾಲಾ ಪೂರ್ವ 
ಮತ್ತು ಒಂದು ಹಾಗೂ ಎರಡನೆಯ ತರಗತಿಗೆ ಶಿಕ್ಷಕರ 
ಪೂರ್ವಸಿದ್ಧತೆಯನ್ನು ಒಳಗೊಂಡು ತೋರಿಸುತ್ತಿದೆ. 
ಇದನ್ನು ಇನ್ನೂ ಮರುಪರಿಶೀಲಸಿ,  ಐಬಲಗೊಳಸಿ 
ಮತ್ತು ಪೂರ್ವ ಕಲಕಾ ಘಟಕದ ಪರಿಕಲ್ಪನೆಗೆ 
ಸರಿಹೊಂದುವಂತೆ ಮತ್ತು ಸೂಕ್ತವಾದ ಶಿಕ್ಷಕ 
ಸಿದ್ಧತೆಯನ್ನು ದೃಢಪಡಿಸುವಂತೆ ಮಾಡಬೇಕಾಗಿದೆ. 
ಪೂರ್ವ ಕಲಅಕಾ ಹಂತದ ಅಂದರೆ ಪ್ರಾಥಮಿಕ ಪೂರ್ವ 
ಮತ್ತು ಒಂದು ಹಾಗೂ ಎರಡನೇ ತರಗತಿಯ ಶಿಕ್ಷಕರಿಗೆ 
ಅನುಕೂಲವಾಗುವಂತೆ ಅಇಟ ಮಾರ್ಗದರ್ಶನಗಳನ್ನು 
ಅಳವಡಿಸಿಕೊಳ್ಳಲು ಎನ್‌ನಿಟಇಯು ಅರ್ಹತಾ 
ಮಾನದಂಡಗಳನ್ನು ಹಾಕಿಕೊಳ್ಳುವ ಅಗತ್ಯವಿದೆ. 
ಶಿಕ್ಷಕರನ್ನು ನೇಮಿಸಿಕೊಳ್ಳಲು ರಾಜ್ಯಗಳು ನೇಮಕಾತಿ 
ನಿಯಮಗಳನ್ನು ಮಾರ್ಪಡಿಸಿಕೊಳ್ಳುವಂತೆ ಪ್ರೋತ್ಸಾಹ 
ನೀಡಬೇಕು ಇದರಿಂದಾಗಿ ಈ ಡಿಪ್ಲೋಮೊ ಪದವಿಯನ್ನು 
ಹೊಂದಿರುವವರನ್ನು ಪೂರ್ವ ಕಅಕಾ ಹಂತದ 
ಅಂದರೆ ಶಾಲಾ ಪೂರ್ವ ಮತ್ತು ಒಂದನೇ ಹಾಗೂ 
ಎರಡನೆಯ ತರಗತಿಗಳಗೆ ಶಿಕ್ಷಕರನ್ನಾಗಿ ನೇಮಕ 
ಮಾಡಿಕೊಳ್ಳಬಹುದು. 


. ಸಾರ್ವಜನಿಕ, ಖಾಸಗೀ ಮತ್ತು ಹ್ಟಯಂಸೇವಾ 


ವಲಯಗಳಲ್ಪ್ಲನ ಶಾಲಾ ಪೂರ್ವ ಘಟಕಗಳಲೆಲ್ಲಡೆ 
ಗುಣಮಟ್ಟದ ನಿಂಬಂಧನೆಯ ವ್ಯವಸ್ಥೆಯನ್ನು 
ಜಾರಿಗೊಳಸುವ ಅಗತ್ಯವಿದೆ ಮತ್ತು ಇದರೊಂದಿಗೆ ಎಲ್ಲಾ 
ಭಾಗೀದಾರರಲ್ಲೂ ಪ್ರಸ್ತುತ ಇರುವ ಶಿಕ್ಷಣದ ಗುಣಮಟ್ಟದ 
ತಪ್ಪುಕಲ್ಲನೆಗಳನ್ನು ಸರಿಪಡಿಸಲು ಮತ್ತು ಎಲ್ಲಾ ಮಕ್ಕಆಗೂ 
ಔಚಿತ್ಯಪೂರ್ಣ ಹಾಗೂ ಬೆಳವಣಿಗೆಗೆ ಸೂಕ್ತವಾದ ಶಾಲಾ 


ಪೂರ್ವ ಶಿಕ್ಷಣವನ್ನು ಒದಗಿಸಲು ಬಲವಾದ ಪ್ರಸಾರ 
ಅಗತ್ಯವಿದೆ. 


ಹೇಗೆ ಮಕ್ಕಳು ಶಾಲಾ ಶಿಕ್ಷಣಕ್ಷೆ ಸಿದ್ಧರಾಗುವಂತೆ ಅವರಿಗೆ 
ನೆರವು ನೀಡುತ್ತೇವೆಯೋ ಹಾಗೆಯೇ, ಶಾಲೆಗಳೂ ಮಕ್ಕಳಗೆ 
ತಕ್ಕಂತೆ ಸಿದ್ಧ್ದರಾಗಬೇಕಾದ ಅಗತ್ಯವಿದೆ. ಶಾಲೆಗಳು 
ಹೆಚ್ಚು ಬಾಲಸ್ನೇಹಿಯಾಗಬೇಕು. ಕಂಕಣಬದಧ್ಧರಾದ 
ಹಾಗೂ ತರಬೇತಿ ಹೊಂದಿರುವ ಶಿಕ್ಷಕರು ಇರಬೇಕು, 
ಹುರಿದುಂಬಸುವ ಆಟಗಳು ಮತ್ತು ಕಲಕಾ ವಸ್ತುಗಳನ್ನು, 
ಮತ್ತು ಪ್ರಾಥಮಿಕ ಪೂರ್ವ ತರಗತಿಗಳನ್ನು ನಡೆಸಲು 


ತರಗತಿ ಕೋಣಿಯನ್ನು ಹೊಂದಿರಬೇಕು. ಜೊತೆ ಜೊತೆಗೆ 
ಆರಂಭಕ ಬಾಲ್ಯದ ಶಿಕ್ಷಣದ ಬಣ್ದೆ ಅತ್ಯುನ್ನತ ಸಾಂಸ್ಥಿಕ 
ಮಟ್ಟಗಳಲ್ಲ ಅದರಲ್ಲೂ ನಿರ್ದಿಷ್ಟವಾಗಿ ಜಲ್ಲಾ ಮತ್ತು ಬ್ಲಾಕ್‌ 
ಮಟ್ಟಗಳಲ್ಲಿ ಸಂಪನ್ಮೂಲ ಸಾಮರ್ಥ್ಯಗಳನ್ನು ಹೆಚ್ಚಸಬೇಕಾದ 
ಅಗತ್ಯವಿದೆ. ಇದನ್ನು ನಾಗರಿಕ ಸಮಾಜದ ಸಂಸ್ಥೆಗಳು ಮತ್ತು 
ವೃತ್ತಿನಿರತರು ಸಕ್ರಿಯವಾಗಿ ತಮ್ಯೊಂದಿಗೆ ಪಾಲ್ಗೊಳ್ಳುವಂತೆ 
ಮಾಡಿ ನಿಯಮಿತವಾಗಿ ನಿರಂತರ ಸಂಪನ್ಮೂಲ 
ಬೆಂಬಲದೊರಕಸಿಕೊಳ್ಳಬೇಕು ಹಾಗು ಸಮುದಾಯವು ಹೆಚ್ಚು 
ಹೆಚ್ಚು ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು. 


ವಿನಿತಾ ಕೌಲ್‌ ಅವರು ದೆಹಲಅಲಯ ಇಂಡಿಯನ್‌ ಇನ್‌ಸ್ಲಿಟ್ಯೂಟ್‌ ಆಫ್‌ ಟಿಕ್ನಾಲಜಯುಂದ ಮನಃಶ್ನಾಸ್ತದಲ್ಲ ಡಾಕ್ಷರೇಟ್‌ ಪದವಿಯನ್ನು 
ಪಡೆದಿದ್ದಾರೆ. ಇವರು ಪ್ರಸ್ತುತ ದೆಹಲಯ ಅಂಬೇಡ್ಡರ್‌ ಯುನಿವರ್ಸಿಟಯಲ್ಲನ ಸ್ಫೂಲ್‌ ಆಫ್‌ ಎಜುಕೇಷನ್‌ ಸ್ಟಡೀಸ್‌ ಅಂಡ್‌ ಸೆಂಟರ್‌ 
ಫಾರ್‌ ಅಲೀ ಚೈಲ್ಲ್‌ಹುಡ್‌ ಎಜುಕೇಷನ್‌ ಅಂಡ್‌ ಡೆವೆಲಷ್ಕೆಂಟ್‌ನ ನಿರ್ದೇಶಕರಾಗಿದ್ದಾರೆ. ಕೇಂದ್ರದ ನಿರ್ದೇಶಕರಾಗಿ ಇವರು ಅನೇಕ 
ಸಂಶೋಧನೆಗಳನ್ನು ಮತ್ತು ಪ್ರಸಾರ ಯೋಜನೆಗಳನ್ನು ಆರಂಭಕ ಬಾಲ್ಯದ ಶಿಕ್ಷಣ ಮತ್ತು ಅಭವೃದ್ಧಿ ವಿಷಯದಲ್ಲಿ ಪ್ರಾರಂಭಸಿದ್ದಾರೆ. 
ಪ್ರಸ್ತುತ ಇವರ ನೇತೃತ್ವದಲ್ಲ ನಡೆಸುತ್ತಿರುವ ಪ್ರಮುಖವಾದ ಸಂಶೋಧನೆಯೆಂದರೆ ಲಾಂಜಟ್ಯೂಡಿನಲ್‌ ಸ್ಟಡಿ ಟು ಎಕ್ಟಪ್ಲೋರ್‌ 
ಇಮ್ಮೀಡಿಯೇಟ್‌ ಅಂಡ್‌ ಮೀಡಿಯಂ ಟರ್ಮ್‌ ಇಂಪಾಕ್ಟ್‌ ಆಫ್‌ ಕ್ಲಾಅಟ ವೇರಿಯೇಷನ್ಸ್‌ ಇನ್‌ ಇಸಿಇ ಆನ್‌ ಪ್ರೈಮರಿ ಔಟ್‌ಕಂ. ಇದಕ್ಕೆ 
ಮೊದಲು, ಇವರು ಹಿರಿಯ ಶೈಕ್ಷಣಿಕ ತಜ್ಞರಾಗಿ ವಿಶ್ವ ಬ್ಯಾಂಕ್‌ನಲ್ಲ ಮತ್ತು ಎನ್‌ಸಿಇಆರ್‌ಟಯಲ್ಲ ಶಾಲಾ ಪೂರ್ವ ಮತ್ತು ಪ್ರಾಥಮಿಕ 
ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರೊಫೆಸರ್‌ ಆಗಿದ್ದರು. ಇವರನ್ನು vkaul54@gmail.com ಇ ಸಂಪರ್ಕಿಸಬಹುದು. 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


